ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ : 23ನೇ ಜುಲೈ, 2019 
ತುಂಗಭದ್ರಾ ಅಣೆಕಟ್ಟುವಿನ ಬಗ್ಗೆ 
ಶ್ರೀ ಎನ್‌.ಎಸ್‌. ಬೋಸ್‌ರಾಜು (ವಿಧಾನಸಭೆಯಿಂದ ಚುನಾಯಿತರಾದವರು):- 


505 (703) ಮಾನ್ಯ ಭಾರಿ ಮತ್ತು ಮಧ್ಯಮ ನೀರಾವರಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಭದ್ರಾ ಅಣೆಕಟ್ಟುವಿನ ಕೆಳಭಾಗದಿಂದ ಹಿಡಿದು ತುಂಗಭದ್ರಾ ಅಣೆಕಟ್ಟುವಿನವರೆಗೂ ನೀರಾವರಿ ಹಾಗೂ ಕುಡಿಯುವ ನೀರಿಗೆ 
ಹಾಗೂ ವಿವಿಧ ಯೋಜನೆಗಳಿಗೆ ಎಷ್ಟು ಟಿಎಂಸಿ ನೀರನ್ನು ಉಪಯೋಗಿಸಿಕೊಳ್ಳಲು ಸರ್ಕಾರ ಮಂಜೂರಾತಿ ನೀಡಿದೆ ; 


(ಆ) ತುಂಗಭದ್ರಾ ವ್ಯಾಪ್ತಿಯ ಸಿಂದನೂರು-ಯರಮರರ್ಸ್‌-ಸಿರವಾರ ಈ ಮೂರು ವಿಭಾಗಗಳಲ್ಲಿ ಬರುವ ಉಪಕಾಲುವೆಗಳಲ್ಲಿ 
ಹೂಳು ತೆಗೆಯಲು ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು ; 


(ಇ) ಕಾಲುವೆಗಳ ಸರ್ವೀಸ್‌ ರಸ್ತೆಗಳನ್ನು ಅಭಿವೃದ್ದಿ ಮಾಡಲು ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು ; 
(ಈ) ಕೃಷ್ಣಾ ನದಿಯ ಗೂಗಲ್‌ ಬ್ಯಾರಜಿನಿಂದ ಗಣಿಕಲ್ಲ ಸಮತೋಲನ ಜಲಾಶಯಕ್ಕೆ ನೀರು ಒದಗಿಸಲು ರೂ.140 ಕೋಟಿ 


ರೂಪಾಯಿಗಳ ಏತ ನೀರಾವರಿ ಯೋಜನೆಗೆ ಟೆಂಡರ್‌ ಕರೆಯಲು ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು ? 


